NA 


.. ಚುಕ್ಕೆಗುರುತಿನ ಪ್ರಶ್ನೆಸಂಖ್ಯೆ 
ಸದಸ್ಯರ ಹೆಸರು 


1147 


ಶ್ರೀಮತಿ. ಎಸ್‌.ವೀಣಾ ಅಚ್ಛ್‌ಯ್ಯೆ 
(ವಿಧಾನ ಸಚೆಯಿಂದ ಚುನಾಯಿತರಾದವರು) 


"ಉತ್ತರಿಸುವ ಸಚಿವರು ಯಾನ್ಯ ತೋಟಗಾರಿಕೆ ಮತ್ತುರೇಷ್ಠೆ ಸಚಿವರು 
ಉತ್ತರಿಸುವ ದಿನಾಂಕ 12/03/2021. 
ಪ್ರ. ಪ್ರಶ್ನೆ ಉತ್ತರ 
"ಸಂ \ 
: ಅ) |ರಾಜ್ಯದ ಕಾಫಿ ಬೆಳೆಗಾರರಿಗೆ ರಾಜ್ಯ | ರಾಜ್ಯದ ಕಾಫಿ ಬೆಳೆಗಾರರಿಗೆ ಕೇಂದ್ರ ಸರ್ಕಾರದ ಕಾಫಿ 


ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು 
ಕೇಂದ್ರ ಕಾಫಿ ಮಂಡಳಿಯಿಂದ 
ದೊರೆಯುತ್ತಿರುವ ಸಹಾಯಧನ, 
ಪ್ರೋತ್ಸಾಹಧನ, ಸಾಲ ಹಾಗೂ ಇತರೇ 
| ಸೌಲಭ್ಯಗಳೇನು: (ಸ೦ಪೂರ್ಣ ಹಾಗೂ 
ವಿವರವಾದ ಮಾಹಿತಿಯನ್ನು 
ನೀಡುವುದು). 


ಮಂಡಳಿಯಿಂದ ದೊರೆಯುತ್ತಿರುವ ಸಹಾಯಧನ, 
ಪ್ರೋತ್ಸಾಹಧನ, ಹಾಗೂ ಇತರೇ ಸೌಲಭ್ಯಗಳ ವಿವರ 


ಈ ಕೆಳಕಂಡಂತಿದೆ. 


ಈ ಸಅಿಲಭ್ಯಗಳನ್ನು ಕಾಫಿ ಬೆಳೆಯುವ ಸಣ್ಣ 


ಬೆಳೆಗಾರರಿಗೆ ಎಂದರೆ 10 ಹೆಕ್ಟೇರ್‌ ವರೆಗೆ ಕಾಪಿ ತೋಟ | 


ಹೊಂದಿರುವ ರೈತರಿಗೆ ನೀಡಲಾಗುತ್ತಿದೆ. 
1. ಮರುನಾಟೆ ಕಾರ್ಯಕ್ರಮದಡಿ ಅನುತ್ಪಾದಕ / 


ಹಳೆಯ ಗಿಡಗಳನ್ನು ತೆಗೆದು ಹೆಚ್ಚಿನ ಇಳುವರಿ | 


ನೀಡುವ ಮತ್ತು ರೋಗ ನಿರೋಧಕ 


ಶಕ್ತಿಯುಳ್ಳ ತಳಿಗಳನ್ನು ನಾಟಿ ಮಾಡಲು | 


ಘಟಿಕ ಮೆಚ್ಚದ ಶೇ.40ರಷ್ಟು 
ಸಹಾಯಧನವನ್ನು ಒದಗಿಸಲಾಗುತ್ತಿದೆ. 

2 ನೀರು ವರ್ಧನೆ (Water Augmentation) 
ಕಾರ್ಯಕ್ರಮದಡಿ ನೀರು ಸಂಗ್ರಹಣಾ ಘಟಕ 
ಸ್ಥಾಪನೆ ಮತ್ತು 


ಸಹಾಯಧನವನ್ನು ಒದಗಿಸಲಾಗುತ್ತಿದೆ. 

3. ಕಾಫಿ ತೋಟಗಳ ಪರಿಸರ ಪ್ರಮಾಣಿಕರಣ 

 (Eco- Certification) ಕೈಗೊಳ್ಳಲು ಶೇ.50ರಷ್ಟು 
ಸಹಾಯಧನವನ್ನು ಒದಗಿಸಲಾಗುತ್ತಿದೆ. 

4" ಸಣ್ಣ ಕಾಫಿ ಬೆಳೆಗಾರರ ಸಂಘಗಳು ಸ್ಟ 
ಸಹಾಯ ಸಂಘಗಳು, ಸಹಕಾರ ಸಂಘಗಳಿಗೆ 
ಸಂಘಟ ತವಾಗಿ ಕಾಪಿ ಮಾರಾಟ 
ಮಾಡುವುದನ್ನು ಪ್ರೋತ್ಸಾಹಿಸಲು ಪ್ರತಿ ಕೆಜಿಗೆ 
ರೂ4/- ರಂತೆ ಪೋತ್ಸಾಹ ಧನವನ್ನು 
ನೀಡಲಾಗುತ್ತಿದೆ. 


5. ಪರಿಶಿಷ್ಟ ಜಾತಿಯ ರೈತರಿಗೆ ಕಾಪಿ ಮರುನಾಟಿ 


ಮಾಡಲು , ನೀರಿನ ತೊಟ್ಟೆ ನಿರ್ಮಾಣ, ಕಾಫಿ 
ಒಣಗಿಸುವ ಘಟಿಕ, Pup, ಸಂಗ್ರಹಣಾ 
ಕೊಠಡಿ (6ಂರಂwಗ) ವಿರ್ನಿಸಲು 2 ಹೆಕ್ಟೇರ್‌ 
ಪ್ರದೇಶದ ತೋಟ ಹೊಂದಿರುವ ಬೆಳೆಗಾರರಿಗೆ 


ನೀರಾವರಿ ಉಪಕರಣಗಳ | | 
ಖರೀದಿಗಾಗಿ ಘಟಕ ವೆಚ್ಚದ. ಶೇ. 40ರಷ್ಟು | ! 


[i 


‘For 


ಶೇ.೨೦ರಷ್ಟು 
ನೀಡಲಾಗುತ್ತಿದೆ2 ಹೆಕ್ಟೇರ್‌ ಗಿಂತ ಹೆಚ್ಚಿನ 


ಪ್ರದೇಶ ಹೊಂದಿರುವ ಕಾಫಿ ಬೆಳೆಗಾರರಿಗೆ | ' 


ಶೇ.75ರಷ್ಟು ಸಹಾಯಧನ ನೀಡಲಾಗುತ್ತಿದೆ: * 


| ರಾಜ್ಯ ಸರ್ಕಾರದ ವತಿಯಿಂದ ಕಾಫಿ ಬೆಳೆಗಾರರಿಗೆ ಈ 
| ಕೆಳಕಂಡ ಸವಲತ್ತುಗಳನ್ನು ನೀಡಲಾಗುತ್ತಿದೆ. K 
ik; 


ರಾಜ್ಯದ ಕಾಫಿ ಬೆಳೆಗಾರರಿಗೆ ರಾಷ್ಟ್ರೀಯ 
ತೋಟಗಾರಿಕೆ ಮಿಷನ್‌ ಯೋಜನೆಯಡಿ ಕಾಳು 
ಮೆಣಸು ಪುನಃಶ್ಟೇತನಕ್ಕೆ ಪ್ರತಿ ಹೆಕ್ಟೇರ್‌ ಗೆ 
ಶೇ.40ರಷ್ಟು ರೂ.20,000ಗಳ ಸಹಾಯಧನ 
ನೀಡಲಾಗುತ್ತಿದೆ. 


. ರಾಜ್ಯದ ಕಾಫಿ ಬೆಳೆಗಾರರಿಗೆ ಕಿತ್ತಳೆ ಬೆಳೆಯ 


ಪುನಃಶ್ನೇತನಕ್ಕೆ ಪ್ರತಿ ಹೆಕ್ಟೇರ್‌ಗೆ ಶೇ.40ರಷ್ಟು 
ರೂ.20,00೦ಗಳ ಸಹಾಯಧನ 
ನೀಡಲಾಗುತ್ತಿದೆ. 


. ಕಾವಿ "ಬೆಳೆ ಒಳಗೊಂಡಂತೆ ತೋಟಗಾರ 


ಬೆಳೆಗಳಲ್ಲಿ ಪ್ರರಾಗ ಸ್ಪರ್ಶ ಹೆಚ್ಚಿಸಲು ಹಾ 


ತರ ಆದಾಯವನ್ನು ಮ ಜೀನು 
ಫಷ ಪ್ರೋತ್ಸಾಹ ನೀಡುತ್ತಿದ್ದು . ಪ್ರತಿ 
ಫಲಾನುಭವಿಗೆ ಗರಿಷ್ಠ 50 ಸಂಖ್ಯೆಯ. ಜೀನು 
ಪೆಟ್ಟಿಗೆ ಯನ್ನು ಅಳವಡಿಸಿಕೊಳ್ಳಲು . ಶೇ.40 
ರಷ್ಟು  ರೂ80000ಗಳ' ಸಹಾಯಧನ 


ನೀಡಲಾಗುತ್ತಿದೆ. 


state Coffee Growers from Central 


Government Coffee Board provided the subsidies 


and other facilities as follows. 


The facilities are being provided by small farmers 


coffee growers means upto 10 ha. holding size: 


1. 


3. Support @ 50% towards cost of Eco- | 


Support of 40% on the estimated unit cost 
towards Replantation - for replacement of 
old / senile and unproductive. plants with 
high yielding, disease tolerant coffee 
varieties to the improve production & 
productivity of plantations. 


Support of 40% on the estimated unit cost 


towards Water Augmentation - for 


OF j 


creation of water holding structures / 
purchase of equipment. 


ಸಹಾಯಧನವನ್‌ 


[i 


8 


EN 


For State Coffee Growers from State Government | 
the following facilities are being provided. 
1. 


[0 


- Support to Small Growers’ Collectives / 


is extended @ Rs.4/- per 


- Under special scheme for SC 


ಗನ 
ಗನಿಡ್ಟ 


estates ic 
ESTES 5 


Certification of Coffe 


for production of eco-certified coffees to 


realize higher returns, 


SHGs / Cooperatives for Coffee Marketing 


p 
Kg. [el 


Coffee to enccurage marketing of coffee 


on community basis and moving upon in 
value chain, 


. coffee 
growers, subsidy @ 90% is being extended | 
for coffee replantation, water tank; drying 
yard, pulper and godown for growers with 
holding size upto 2 ha. and. 75% subsidy is 
extended for growers with holding size 
more than 2 ha. 


For State Coffee growers black pepper 
rejuvenation under national horticulture 
mission Rs. 20,000/- per ha. 40% subsidies 
are given. - 

For State Coffee grower's mandarin 
rejuvenation Rs, 20,000/- per ha. 40% 
Subsidies are given. | 
For horticulture crops apiculture | 
programme maximum 59 apiculture box 
per beneficiary Rs. 80,000/- 40% subsidies 


are given to farmers to increase the farmer |. 


income. 


ರಾಜ್ಯದ ಕಾಫಿ ಬೆಳೆಗಾರರಿಗೆ 2017-18 
ರಿ೦ದ 2019-20 ರವರೆಗೆ ಈ ಎಲ್ಲಾ 
ರೀತಿಯ ಸಹಾಯಧನ; 
| ಪ್ರೋತ್ಸಾಹಧನ, ಹಾಗೂ ಇತರೆ 
ಸೌಲಭ್ಯಗಳ ಮೂಲತ ದೊರೆತಿರುವ 
ಆರ್ಥಿಕ ಸೆರವಿನ ವಿವರಗಳೇನು:; 
(ವರ್ಷವಾರು ಸಂಪೂರ್ಣ ಮಾಹಿತಿ 
ನೀಡುವುದು). 


ಸಲಲ 


L | 
ಕಾಫಿ ಬೆಳೆಗಾರರಿಗೆ 2017-18 ರಿಂದ 2019-20 ರವರೆಗೆ 
ಈ ಎಲ್ಲಾ ರೀತಿಯ ಸಹಾಯಧನ, ಪ್ರೋತ್ಸಾಹಧನ, 
ಸಾಲ ಹಾಗೂ ಇತರೆ ಸೌಲಭ್ಯಗಳ ಮೂಲ! 
| ದೊರೆತಿರುವ ಆರ್ಥಿಕ ನೆರವಿನ ವಿವರ ಈ 
ಕೆಳಕಂಡಂತಿದೆ. 


KN 


ಗಾ ಜಾವಾಣಿ 


ಸ ್‌ಬಾವಾದ್ದಾವಾಜುದೆದಬರೆಯವು ಮಹಿಳಾ ಕಾರ್ಲ ರಾರಾ 


ರಾಮಾರೇ 


3 
FY 


es 


Achievements under subsidy “support to 


coffee growers | 
| during the period 2017-18 to 2019-20 given as follows. 


| 2017-18 Wl 
Sl No. of No. of Arvain | Amount (Rs. |] 
ಹ ey Pale) (i | kyu i 
|. (ಕಾರ್ಯಕ್ರಮ) ವಿಗಳ ಳಸಂ. ರ್ಣಿ. 7, 
' | 1 ಸಂಚ) ದೆ) ¥ 
! ! 1 | Replantation/ Expn. 3404 0 | 2548. 81350 
[_(ಮರುನಾಟಿ) 41 
| 2 | Water Augmentation 3993 4115 | 9983, 1375.80 
(ನೀರು ಸಂಗಹಣ ಘಟಕು 20 | 
3 Quality Upgradation 1888 1973 | 5750 737.20 
(ಗುಣಮಟ್ಟ 51 
ಮೌಲ್ಯೀಕರಣ) 
4 Pollution abatement 605.0 
1 (ಮಾಳಿನ್ಯ ನಿಯಂತ್ರಣ) ಸ 3 2 ಸಿತಿ 
5 Eco Certification 
| ಪರಿಸಲ್ಲ . k 1 0 | 5500 0.5 
ಪ್ರಮಾಣೀಕರಣ) _} 
6 |.Mechanisation 2633 2922 | 6448. 399.09 
pM (ಯಾಂತಿಕರಣ) 52 
| 11932 9023 | 2588 | 3381.52 
om Grand Total: | | 5.66 
2018-19 . 
1} Replantation/ Expo 1137 0 | 1534, 457,64 ! 
| (ಮರುನಾಟಿ | | 27 | 
| | 2 Water Augmentation | 2602 ¥ 8027 1130.83 | 
| | (ಮೀರು ಸಂಗ್ರಹಣ ಘಟಕ) 2416 76 
3 | Quality Upgradation 1016 | 4634. 487.36 
| (ಗುಣಮಟ್ಟ | 62 : 
[| ಮೌಲ್ಯೀಕರಣ) 954 
4 Pollution ahatemont H 2 | 8023 114.49 
ಮಾಲಿನ್ಯ ನಿಯಂ) 5 ನ್‌ 
5 1 Mechanisation 595 729 | 3138. 78.45 
h .ಯಾಲತ್ರಿಕರಣ) ಚ 
5128 4373 | 1813 | 2268.83 
Grand Totak: 2 1.22 
2019-20 N 
1 | Replantation/ Expn. 571 0 | 5047 324.29 
(ಮರುನಾಟಿ) 2 
Water Augmentation 1799 1929 | 4154, 1035.39 
Loh Aorhode &1635) ? 70.1 . 
| | 2376 1929 | 4659 1359.68 | 
p 8 Grand Total: 142 f 
ಇ) |ಈ ಎಲ್ಲಾ ಸೌಲಭ್ಯಗಳನ್ನು 2020-21 | ಈ ಎಲ್ಲಾ ಸೌಲಭ್ಯಗಳನ್ನು 2020-21ನೇ ಆರ್ಥಿಕ 
ಪೇ ಆರ್ಥಿಕ ವರ್ಷದಲ್ಲೂ | ವರ್ಷದಲ್ಲೂ ಮುಂದುವರೆಸಲಾಗಿದೆ. 
| ಸಂಪೂರ್ಣವಾಗಿ  ನೀಡಲಾಗಿದೆಯೇ [ 
ಅಥ್ನವಾ ಕೆಲವು ಸೌಲಭ್ಯಗಳನ್ನು | All the schemes have been continued during 
ರದ್ದಪಡಿಸಲಾಗಿದೆಯೇ« | 2020-21. 
ರದ್ದಪಡಿಸಿದ್ದಲ್ಲಿ ಅದಕ್ಕೆ | 
ಕಾರಣಗಳೇನು? | 


Horti 123 HGM 2021 


ಧುರಯುರನವಾಸಳನಾವಾ ಕಟ 


; 


